ಧಾನ ಪರಿಷತ್ತು 


ಕನಾನಟಕ ವಿ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು ' 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಪ್ರಶ್ನೆ 


[ಕಲ್ಯಾಣ ಕರ್ನಾಟಕ ಭಾಗದ ಖಾಸಗಿ 
ಕನ್ನಡ ಶಾಲೆಗಳನ್ನು ಅನುದಾನಕ್ಕೆ 
ಒಳಪಡಿಸಬೇಣೆಂಬ 'ಬೇಡಿಕೆಯು 
| ಸರ್ಕಾರದ ಮುಂದೆ ಇದೆಯೇ; ' 
ಹಾಗಿದ್ದಲ್ಲಿ ಸರ್ಕಾರವು ಇಲ್ಲಿಯವರೆಗೆ 
ಬೇಡಿಕೆಗೆ ಸ್ಪಂದಿಸದೇ ಇರುವುದಕ್ಕೆ 
| ಕಾರಣವೇನು; 
ಇ) ಶಾಲೆಗಳಿಗೆ 

| ನೀಡಲಾಗುವುದು ಯಾವಾಗ? 


ಅನುದಾನ 


: 144 (1127) 

: ಡಾ: ಚಂದ್ರಶೇಖರ್‌ ಬಿ ಪಾಟೀಲ 
(ಪದವೀಧರರ ಕ್ಷೇತ್ರ) 

: 07.03.2022 

: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


ಉತ್ತರ 


ಕಲ್ಯಾಣ ಕರ್ನಾಟಕವೂ ಗಾ 
ಸಮಗ್ರ ಕರ್ನಾಟಿಕದ ಖಾಸಗಿ ಕನ್ನಡ ಶಾಲಾ- 


ಕಾಲೇಜುಗಳನ್ನು ದಿನಾಂಕ; 01.06.1987 ರಿಂದ | 
1994-95ವೇ ಅವಧಿಯಲ್ಲಿ, ಕನ್ನಡ 
ಮಾಧ್ಯಮದಲ್ಲಿ ಪ್ರಾರಂಭಿಸಿ ವಿಚ್ಚಿನ್ನತೆ 


ಇಲ್ಲದೇ ಸತತವಾಗಿ ನಡೆದು ಕೊಂಡು ಬಂದ 
ಶಾಲೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ಕ್ರಮವಹಿಸಲಾಗಿದೆ. | 

1995ರ ನಂತರ ಆರಂಭವಾದ ಅನುದಾನ | 
ರಹಿತ ಕನ್ನಡ ಶಾಲಾ ಕಾಲೇಜುಗಳನ್ನು | 
ವೇತನಾನುದಾನಕ್ಕೆ ಒಳಪಡಿಸುವ ಸಂಬಂಧ ; 
| ಹಿಂದಿನ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ, 
ಮಾನ್ಯ ವಿಧಾನ" ಪರಿಷತ್‌ ಸದಸ್ಯರು ಹಾಗೂ | 
ಹಾಲಿ ಸಭಾಪತಿ ರವರ ಸಮ್ಮುಖದಲ್ಲಿ | 
| ಏರ್ಪಡಿಸಲಾಗಿದ್ದ ಸಭೆಯಲ್ಲಿ, ಸದರಿ ಶಾಲಾ! 


— 


[ 
I 
| 


ತ 


KN 


\ 
| 
t 


| ಕಾಲೇಜುಗಳನ್ನು 


| ತೀರ್ಮಾನಿಸಲಾಯಿತು. ಅದರಂತೆ, ಎಲ್ಲಾ | 


| ಕ್ರಮವಹಿಸಲಾಗಿರುತ್ತದೆ.. 


ವೇತನಾನುದಾನಕೆ, | 
ಒಳಪಡಿಸುವ ಸಂಬಂಧ 1995 ರಿಂದ 2019 | | 
ರವರೆಗೆ ಪ್ರತಿ 05 ವರ್ಷದ ಬ್ಲಾಕ್‌ ಅವಧಿಯಲ್ಲಿ | 
ಪ್ರಾರಂಭಿಸಲಾಗಿರುವ ಶಾಲಾ | 


| ಕಾಲೇಜುಗಳೆಷ್ಟು? ಸದರಿ ಶಾಲಾ | 
| ಕಾಲೇಜುಗಳಲ್ಲಿ ಎಷ್ಟು ಶಿಕ್ಷಕರು 1 
| ಉಪನ್ಯಾಸಕರುಗಳು / ಬೋಧಕೇತರುಗಳು ' ' 


ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ | 
ಇವರುಗಳನ್ನು ಅನುದಾನಕೆ, ಒಳಪಡಿಸಿದ್ದಲ್ಲಿ ' 
ವಾರ್ಷಿಕವಾಗಿ ತಗಲುವ ಅಂದಾಜು ವೆಚ್ಚದ | 


| 


ಕ್ರೋಢೀಕೃತ ಮಾಹಿತಿಯನ್ನು ಪಡೆಯಲು | 


ಮೂರು' ಆಯುಕ್ರಾಲಯಗಳು ಮತ್ತು ಪದವಿ; 
ಪೂರ್ವ '  ವಿರ್ದೇಶನಾಲಯದಿಂದ | 


ಮಾಹಿತಿಯನ್ನು " ಪಡೆಯಲು. 


. ಇಪಿ63 ಪಿಎಂಸಿ 2022 


ಹಾಗೂ ಸಕಾಲ ಸಚಿವರು 


